ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


೨) 


3) 


» 


ಕನ್ನಡ ಭಾಷೆಗೆ ಯಾವ ವರ್ಷ 


; ಶಾಸ್ತೀಯ ಸ್ಥಾನಮಾನ ಸಿಕ್ಕಿದೆ: 


' ಸ್ಮಾಪನೆಗೆ ಸ್ಥಂತ ಕಟ್ಟಡಕೆ, ಅನುದಾನ 
ನೀಡುವಲ್ಲಿ ಕೇಂದ್ರ ಸರ್ಕಾರ 

' ತಾರತಮ್ಮ ಮಾಡುತಿರುವುದು 

ಸರ್ಕಾರದ ಗವ ಗಮನಕ್ಕೆ ಬಂದಿದೆಯೇ 

: ಬಂದಿದ್ದಲ್ಲಿ, ಉನ್ನತ ಅಧ್ಯಯನ 
; "ಕೇಂದ್ರಕ್ಕೆ ಅನುದಾನವನ್ನು 
| ಬಿಡುಗಡೆಗೊಳಿಸಲು ಹಾಗೇ `ಸ್ಪಂತ 
ಕಟ್ಟಡ ನಿರ್ಮಿಸಲು ಅನುದಾನ 
;ಬಿಡುಗಡೆಗೆ ಸರ್ಕಾರ ಕೈಗೊಂಡ 
; ಕ್ರಮಗಳೇನು? (ವಿವರ ಒದಗಿಸುವುದು) 


ಸಂಖ್ಯೆ: ಕಸ೦ವಬಾ 38 ಕೆಓಎಲ್‌ 2022. 


1719 

ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 

(ಪದವೀಧರರ ಕ್ಲೇತು 

14-03-2022 

ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 


ಸಚಿವರು ' 


WN ಉತ್ತರ 
ಕನ್ನಡ ಭಾಷೆಗೆ 2008ರಲ್ಲಿ 'ತಾಸ್ಟೀಯ' 
ನಮಾನ ಸಿಕ್ಕಿ ದೆ. 


ಬಂದಿರುವುದಿಲ್ಲ. 


ಪ್ರಶ್ನೆ ಉದವಿಸುವುದಿಲ್ಲ. 

ಆದಾಗ್ಯೂ ; 
ಶಾಸ್ತೀಯ ಕನ್ನಡ ಅಧ್ಯಯನ ಕೇಂದಕ್ಕೆ,: 
ಅನುದಾನ ನೀಡುವಂತೆ ಹಾಗೂ ಎಂ.ಒ.ಯುಗೆ 
ಅನುಮತಿ ಕೋರಿ ಸಿ. ಐ.ಐ.ಎಲ್‌ ಸಃ 
ನಿರ್ದೇಶಕರು ದಿ0206.2020ರ೦ದು ಕೇಂದ್ರ 
ಸರ್ಕಾರದ ಮಾನವ ಸಂಪನ್ಮೂಲ ಹಾಗೂ: 
ಅಬಿವೃದ್ದಿ ಸಚಿವಾಲಯಕ್ಕೆ, ಪತ್ರಗಳನ್ನು 
ಸಲ್ಲಿಸಿರುತ್ತಾರೆ. i 
ಇಲಾಖಾ ಸಚಿವರು ಶಾಸ್ತ್ರೀಯ "ಅಧ್ಯಯನ, 
ಕೇಂದ್ರಕ್ಕೆ ಅನುದಾನ ನೀಡುವಂತೆ . 


| ದಿ:ಂ606.2020ರಂದು ಹಾಗೂ ದಿ:19.01.2022: 


ರಂದು ಕೇಂದ್ರ ಸರ್ಕಾರದ ' ಮಾನವ; 
ಸಂಪನ್ಮೂಲ ಹಾಗೂ ಅಬಿವೃದ್ಧಿ : 
ಸಚಿವಾಲಯಕ್ಕೆ ಪತ್ರಗಳನ್ನು ಸಲ್ಲಿಸಿರುತ್ತಾರೆ. :' 
ಮುಂದುವರೆದು, ಸದರಿ ಪ್ರಸ್ತಾವನೆಗಳಿಗೆ ಸೂಕ್ತ ' 


' ಕ್ರಮಕೈೆಗೂಳುವಂತೆ ಸಂಬಂಧಪಟ್ಟ ' 


ಇಲಾಖೆಗೆ ತಿಳಿಸಿದೆ ಎ೦ದು ಕೇ೦ದ್ರ ಸರ್ಕಾರದ. 


| ಪತ್ರದಲ್ಲಿ ತಿಳಿಸಿರುತ್ತಾರೆ. 


' ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


